1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1204 

2 ಸದಸ್ಯರ ಹೆಸರು : ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ 
3 ಉತ್ತರಿಸುವ ದಿನಾಂಕ : 23.12.2021 

4 ಉತ್ತರಿಸುವ ಸಚಿವರು : ಗೃಹ ಸಚಿವರು 


ಉತ್ತರ 


ವಿವಿಧ ಹಂತದ ಒಟ್ಟು ಹುದ್ದೆಗಳೆಷ್ಟು: | ಗ್ರೂಪ್‌-ಎ ಯಿಂದ ಗ್ರೂಪ್‌ ಸಗ ವರೆಗೆ ಒಟ್ಟು 112008 
(ವಿವರ ನೀಡುವುದು) ಹುದ್ದೆಗಳು ಮಂಜೂರಾಗಿರುತ್ತವೆ. ವಿವರವನ್ನು Aಸಗಗxure-Aಿ 


ಇಲಾಖೆಯಲ್ಲಿ ಮಂಜೂರಾದ | ದಿನಾಂಕ:31.10.2021ರ ಅಂತ್ಯಕ್ಕೆ 


ಹೊಲೀಸ್‌``'ಇಲಾ ಯಲ್ಲಿ 


ರಲ್ಲಿ ನೀಡಲಾಗಿದೆ. 


1 


ಇದರಲ್ಲಿ 


ಖಾಲಿ ಇರುವ ಹುದ್ದೆಗಳೆಷ್ಟು (ವಿವರ [ವರೆಗೆ ಒಟ್ಟು 96029 ಹುದ್ದೆಗಳು ಭರ್ತಿಯಾಗಿದ್ದು, 15979 
ನೀಡುವುದು) 


ಹುಚ್ಚು ಹು 


ಶೀಘ್ರವಾಗಿ 
ಕೈಗೊಂಡ 
ನೀಡುವುದು) 


ದ್ಲೆಗಳು ಖಾಲಿ ಇರುವುದರಿಂದ ಪಾ ಹುದ್ದೆಗಳ ಕೆಲಸ ಕಾರ್ಯಗಳನ್ನು ಹಾಲಿ ಕರ್ತವ್ಯ 
ಪೊಲೀಸ್‌ ಇಲಾಖೆಯು ತ್ವರಿತವಾಗಿ ಕೆಲವು | ನಿರ್ವಹಿಸು ತ್ತಿರುವ ಅಧಿಕಾರಿ / ಸಿಬ್ಬಂದಿಗಳಿಂದ ಪ್ರಭಾರ 
ಪ್ರಕರಣಗಳನ್ನು ಭೇದಿಸುವುದು ವ್ಯವಸ್ಥೆಯ "ಮೂಲಕ ನಿರ್ವಹಿಸಲಾಗುತ್ತಿದೆ ಹಾಗೂ ಹಲವಾರು 


ಕಷ್ಟವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಕಡೆಗಳಲ್ಲಿ ಗೃಹ ರಕ್ಷಕ ದಳದ ಸಿಬ್ಬಂದಿಗಳನ್ನು ಸಹ 
ಬಂದಿದೆಯೇ; 


ಭರ್ತಿಯಾದ ಹುದ್ದೆಗಳೆಷ್ಟು'] ಪೊಲಿಸ್‌ `ನಲಾಜಿಯಲ್ಲಿ ಗ್ರೂಪ್‌-ಎ ಹಂದ 'ಗ್ರಾಪ್‌-ಡ 


ಹುದ್ದೆಗಳು ಖಾಲಿ ಇರುತ್ತವೆ. ವಿವರವನ್ನು Aಗಗೀxಟೀ-B ರಲ್ಲಿ 
ನೀಡಲಾಗಿದೆ. 


ನಿಯೋಜಿಸಲಾಗಿರುತ್ತದೆ. ಇದರಿಂದಾಗಿ ಇಲಾಖೆಯಲ್ಲಿನ ತ್ವರಿತ 
ಪ್ರಕರಣಗಳನ್ನು ಭೇದಿಸುವಲ್ಲಿ ಯಾವುದೇ ಕಷ್ಟವಾಗಿರುವುದಿಲ್ಲ. 


ಹುದ್ದೆಗಳನ್ನು ಪ್ರಸ್ತುತ ಖಾಲಿ ಇರುವೆ ಹುದ್ದೆಗಳನ್ನು ಭರ್ತಿ ಮಾಡಲು" 
ಭರ್ತಿ ಮಾಡಲು ಸರ್ಕಾರ ತೆಗೆದುಕೊಳ್ಳಲಾದ ಕ್ರಮಗಳು ಈ ಕೆಳಕಂಡಂತಿದೆ. 
ಕ್ರಮಗಳೇನು? (ವಿವರ 5 ಬ್ರಾ ಇರುವ ಗ್ರೂಪ್‌ ಎ ಮತ್ತು ಬಿ ವೃಂದದ ಹುದ್ದೆಗಳನ್ನು 
ಅರ್ಹತೆ ಮತ್ತು ಜೇಷ್ಟತೆ Sಧಾರದ ಮೇಲೆ ಅರ್ಹ 
ಅಧಿಕಾರಿಗಳನ್ನು ಪೂರಕ ವೃಂದದಿಂದ ಮುಂಬಡ್ತಿ ನೀಡಿ 
ಭರ್ತಿ ಮಾಡುವ ಪ್ರಕ್ರಿಯೆ ಚಾಲ್ರಿಯಲ್ಲಿದೆ. 


> ಖಾಲಿ ಇರುವ ಗ್ರೂಪ್‌ ಸಿ ವೃಂದದ ನೇರ ನೇಮಕಾತಿ 
ಹುದ್ದೆಗಳ ನೇಮಕಾತ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ವಿವರಗಳು 
ಕೆಳಕಂಡಂತಿದೆ. 


ಹೊಲೀಸ್‌ ಸಬ್‌-*ಇನ್‌ಪೆಕ್ಟರ್‌:- 


> 2020-21ನೇ ಸಾಲಿನಲ್ಲಿ 662 ಹೊಲೀಸ್‌ 
ಸಬ್‌-ಇನ್ಸ್‌ಪೆಕ್ಟರ್‌ ಹುದ್ದೆಗಳ ಸಂಬಂಧ 623 ಅಭ್ಯರ್ಥಿಗಳಿಗೆ 
ನೇಮಕಾತಿ ಆದೇಶ ಹೊರಡಿಸಲಾಗಿರುತ್ತದೆ. ಹಾಗೂ 
ಇನ್ನುಳಿದ 24 ಅಭ್ಯರ್ಥಿಗಳ ನೇಮಕಾತಿ ಆದೇಶ 
ಹೊರಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. 

> ಹಾಗೂ 15 ಅಭ್ಯರ್ಥಿಗಳ ದಾಖಲೆ ಮತ್ತು ವೈದ್ಯಕೀಯ 
ಪರೀಕ್ಷೆ ಕಾರ್ಯ ಪಗತಿಯಲ್ಲಿರುತ್ತದೆ. 


ಈಗಾಗಲೇ 
ದಿನಾಂಕ:03.10.2021 ರಂದು ಲಿಖಿತ ಪರೀಕ್ಷೆ ನಡೆಸಿದ್ದು, 
ಅಂತಿಮ ಕೀ-ಉತ್ತರಗಳನ್ನು ಪ್ರಕಟಿಸಲಾಗಿರುತ್ತದೆ. ಹಾಗೂ 
402 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಲಿಖಿತ ಪರೀಕ್ಷೆಯನ್ನು 
ನಡೆಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. 


| 2021-22ನೇ ಸಾಲಿನಲ್ಲಿ 162 ಪೊಲೀಸ್‌ ಸಬ್‌-ಇನ್ಸ್‌ಪೆಕ್ಟರ್‌ | 
ಹುದ್ದೆಗಳ ಸಂಬಂಧ 545 ಹುದ್ದೆಗಳಿಗೆ 


> ಉಳಿದಂತೆ 20 ಪಿ.ಎಸ್‌.ಐ (ಸಿವಿಲ್‌) ಕ್ರೀಡೆ ಹುದ್ದೆಗಳಿಗೆ 
ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅಧಿಸೂಚನೆಯನ್ನು ಪ್ರಕಟಿಸಿದ್ದು, 
387 ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಸ್ಪೀಕರಿಸಲಾಗಿರುತ್ತದೆ. 

> ಹಾಗೂ 70 ವಿಶೇಷ ಆರ್‌.ಎಸ್‌.ಐ (ಕೆ.ಎಸ್‌.ಆರ್‌.ಪಿ) 61 
ಆರ್‌.ಎಸ್‌.ಐ (ಸಿಎಆರ್‌/ಡಿಎಆರ್‌) ಮತ್ತು 64 ಎಸ್‌ಐ 
(ಕೆ.ಎಸ್‌.ಐ.ಎಸ್‌.ಎಫ್‌) ಹುದ್ದೆಗಳಿಗೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಅಧಿಸೂಚನೆಯನ್ನು ಪ್ರಕಟಿಸುವ ಪ್ರಕ್ರಿಯೆ 
ಚಾಲ್ತಿಯಲ್ಲಿರುತ್ತದೆ. 


ಹೊಲೀಸ್‌ ಕಾನ್‌ಟೇಬಲ್‌:- 

2020-21ನೇ ಸಾಲಿನಲ್ಲಿ 6686 ಪೊಲೀಸ್‌ ಕಾನ್ಸ್‌ಟೇಬಲ್‌ 
ಹುದ್ದೆಗಳ ಸಂಬಂಧ ದಾಖಲಾತಿಗಳ ಪರಿಶೀಲನೆ ಕಾರ್ಯ 
ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶಗಳನ್ನು 
ನೀಡಲಾಗಿದ್ದು, ಕೆಲವು ಅಭ್ಯರ್ಥಿಗಳ ದಾಖಲಾತಿಗಳ 
ಪರಿಶೀಲನೆ ಕಾರ್ಯ ಪ್ರಗತಿಯಲ್ಲಿದೆ. 


2021-22ನೇ ಸಾಲಿನಲ್ಲಿ 4000 ಪೊಲೀಸ್‌ ಕಾನ್ಸ್‌ಟೇಬಲ್‌ 
ಮತ್ತು 250 ಅನುಯಾಯಿ ಹುದ್ದೆಗಳ ಸಂಬಂಧ 3920 
ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಸಲಾಗಿದ್ದು, ತಾತ್ಕಾಲಿಕ ಕೀ- 
ಉತ್ತರವನ್ನು ಪ್ರಕಟಿಸಲಾಗಿರುತ್ತದೆ. 

> ಉಳಿದಂತೆ 80 ಪಿಸಿ (ಸಿವಿಲ್‌) ಕ್ರೀಡೆ ಹುದ್ದೆಗಳಿಗೆ ಈಗಾಗಲೇ 
ಅಧಿಸೂಚನೆ ಹೊರಡಿಸಲಾಗಿದ್ದು, ನೇಮಕಾತಿ ಪ್ರಕ್ರಿಯೆ 
ಚಾಲ್ತಿಯಲ್ಲಿರುತ್ತದೆ. 

> ಹಾಗೂ 250 ಅನುಯಾಯಿ ಹುದ್ದೆಗಳಿಗೆ ಅಧಿಸೂಚನೆಯನ್ನು 
ಈಗಾಗಲೇ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿದ್ದು, 
ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. 

> 2021-22ನೇ ಸಾಲಿನಲ್ಲಿ ನ್ಯಾಯ ವಿಜ್ಞಾನ 
ಪ್ರಯೋಗಾಲಯದ ಇಣಇಜಿ ತಂತ್ರಜ್ಞರು-07 ಹುದ್ದೆ, 
ಪ್ರಯೋಗಾಲಯ ಸೇವಕರು-37 ಮತ್ತು ಪ್ರಯೋಗಾಲಯ 
ಸಹಾಯಕರು-। (ಪೋಟೋಗ್ರಫಿ) ಹುದ್ದೆಗಳಲ್ಲಿ ಈಗಾಗಲೇ 
43 ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಹೊರಡಿಸಲಾಗಿದ್ದು, 
ಉಳಿದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಪ್ರಕ್ರಿಯೆ 
ಚಾಲ್ತಿಯಲ್ಲಿರುತ್ತದೆ. 

> ಇನ್ನುಳಿದಂತೆ ಪಿ.ಎಸ್‌.ಐ, ಎ.ಎಸ್‌.ಐ, ಸಿ.ಹೆಚ್‌.ಸಿ ವೃಂದದ 
ಮುಂಬಡ್ತಿ ಹುದ್ದೆಗಳನ್ನು ಮುಂಬಡ್ತಿ ಮೂಲಕ ಬರ್ತಿ 
ಮಾಡುವ ಪ್ರಕ್ರಿಯೆ ಈಗಾಗಲೇ ಚಾಲ್ತಿಯಲ್ಲಿರುತ್ತದೆ. 


» ಅಲ್ಲದೆ ದಿನಾಂಕ:01.01.2019 ರಿಂದ 21.10.2021 ವರೆಗೆ 
ಅನುಕಂಪ ಆಧಾರದ ಮೆರೆಗೆ ಗ್ರೂಪ್‌ ಸಿ ಮತ್ತು ಡಿ 
ವೃಂದದ ಒಟ್ಟು 327 ಹುದ್ದೆಗಳನ್ನು ಭರ್ತಿ 


() 


ಮಾಡಲಾಗಿರುತ್ತದೆ. 


ws 


ಅಪರಾಧ ಸ್ಥಳ ಪರಿಶೀಲನಾ ಅಧಿಕಾರಿ (Scence of 
crime Officer (S$0C0)) 206 ಹುದ್ದೆಗಳ ನೇಮಕಾಶಿ 
ಸಂಬಂಧ ದಿನಾಂಕ: 17.12.2021 ರಂದು ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಅಧಿಸೂಚನೆಯನ್ನು ಪ್ರಕಟಿಸುವ ಪ್ರಕ್ರಿಯೆ 
ಚಾಲ್ತಿಯಲ್ಲಿರುತ್ತದೆ. 


ಸಂಖ್ಯೆ; ಒಇ 291 ಪಿಇಜಿ 2021 
(MRT 


| _ ANNEXURE-A | 
Sl. No. Rank _ | Sanctioned Strength 

i 1 \DGTOASP (PS) | 215 
12 DIGP (WIRELESS) (NON PS) i | ] 
3 “| DIGP KSRP(NON IPS) ] 
| 4 {SP(NON IPS) F 109 | 
5s SP (ARMED) 22 
- 6 | SP (WIRELESS) | ಸ 3 
7 SP (FPB) § 1] 

| 8 SP(DETECTVE) SUE 
9 | COMMANDANT KSRP WR 18 

ಗ 10 ! COMMANDANT KSISF AT SNES 
11 | DEPUTY COMMANDANT (KSRP) SE 

& 12 | DEPUTY COMMANDANT (KSISF) Kk | 3 
13 | SDRF DEPUTY COMMANDANT 4 

| 14 {DIRECTOR FSL WE i 
15 | DEPUTY DIRECTOR Fi 16} 

& 16 DYSP CIVIL K 419 
17 | DYSP DETECTIVE If 20 
[18 [DYSPARMED | 65 
19 'DYSPFPB W 12 
20 | DYSP WIRELESS A WEN ol 
21 ASST COMMANDANT KSRP RG 59 

22 | ASST COMMANDANT KSISF | 24 

| 23 [PICVIL | NM 1271 
24 PI (DETECTIVE) RR NS 40 

25 | PI(ARMED) _119 
26 JPIFPB d Wen ಳೆ 
27 | PIKSISF p 72 

28 | PIWIRELESS WN SNES 50 

29 | RPIKSRPP OO 131 
3  TSDRF PIKSRP KA £ _ 4 
31 [SDRFPIKSISF Mi 2 

& 32 PSI (CMIL) Oi sa 3598 
| ASI(CIVIL) | _5932 

HC (CIVIL) L i AIT 

PC (CIVIL) RR | 35114 

‘DSI (CID) | 70 
PSIINTELLIGENCE) MN 100 

| RSI(CAR/DAR) WN EN 487 
TARSI(CARIDAR) § pV A 2109 

'AHC (CAR/DAR) MEE 6349 

| APC (CAR/DAR) BSS 13624 
PSI (FPB) ORO 52) 

3 | ASIFPB) | OO 1 

& HC (FPB) es’ Wg 2 
3 TPC (FPB) | 
46  PSI(WIRELESS) | I 177 
7 —T ASI (WIRELESS) | | 351 
48 [HC(WIRELESS) — 593 | 
39 PC (WIRELESS) SNE 451 


50 |] RSI (KSRP) 
51 | ARSI(KSRP) 
52 [RHC (KSRP) 
53 {RPC (KSRP) 


| 
55 TASI(KSISF) £ — 378 


54 “| PST (KSISF) 225 
56 THC KSISF) dl 465 
57 [PC (KSISF) | 1744 
58 | FOLLOWER JAMEDAR (KSRP) 309 


59 FOLLOWER JAMEDAR (KSISF) 52 
60 FOLLOWER JAMEDAR TRAINING UNIT | 5 


61 FOLLOWER (KSRP) 1009 


62 [FOLLOWER (KSISF) | 155 
63 | FOLLOWER TRAININGUNIT 382 
64 | FOLLOWER K.AR.P. Mysore 36 
65 | FOLLOWFR CSP, UDUPI 18 
66 | FOLLOWER ANF, KARKALA § 31 
67 | FOLLOWER COP BELGAUM CITY 5 
68 | FOLLOWER COP KALBURGI CITY 5 

- TOTAL | A 107889 

ಕಾ MINISTRIAL STAFF KN 

SL NO | Rank ಬ | Sanctioned Strength 
i [CAO | ] 

2 [AO ನ 8 

3 [AAO 103 
4 | SECTION SUPERINTENDENT 213 

S— [FDA —T] 824 

6 [SDA | ಕತ 979 
[7 | Sr.STENO 10 
8 [STENO | | 244 

9 SETYPST 3 25 
10 | TYPIST [J 130 
11 DALAYATH | 402 
12 [SWEEPER ರ —] 176 
TOTAL 3115 
K TECHNICAL STAFF RUS; 

| POST _ | Sanctioned Strength 
TECHNICAL STAFF/OTHER “ 

I | GRAND TOTAL | Sanctioned Strength 
RN eid § 112008 | 


pr 


Sl. No. 


ANNEXURE-B 
Rank 


1 


| DG TO ASP (IPS) 


[Actual Strength | Vacanc 
| 160 | 55 


DIGP KSRP(NON IPS) 


DIGP (WIRELESS) (NON IPS) 


A 


ojo 


Hn 


SP (NON IPS) 


fos 
[em 
~l 


SP (ARMED) 


fo 


| 


SP (WIRELESS) 
SP (FPB) 


SP (DETECTIVE) 


COMMANDANT KSRP 


COMMANDANT KSISF 


DEPUTY COMMANDANT (KSRP) 


SDRF DEPUTY COMMANDANT 
DIRECTOR FSL 

DEPUTY DIRECTOR 

DYSP CIVIL 


DEPUTY COMMANDANT (KSISF) 


| | 


3 

15 

) 

§ 1 

2 

1 
SRT I 0 
3: 5 11 
3 


22 ASST COMMANDANT KSISF 
23 | PICIVIL | 


DYSP DETECTIVE 
DYSP ARMED 


| 
MN|=|o 
N|UN 
| 
ed We 


PI (DETECTIVE) 


PI (ARMED) 


Pl FPB 


PI KSISF 


PI WIRELESS 


SDRF PI KSRP 


SDRF PIKSISF 


PSI (CIVIL) 


ASI (CIVIL) 


HC (CIVIL) 


PC (CIVIL) 


DSI (CID) 


PSIUINTELLIGENCE) 


RSI (CAR/DAR) 


| ARSI(CAR/DAR) 


) AHC (CAR/DAR) 


APC (CARIDAR) 


PSI (FPB) 


ASI(FPB) 


44 |HC(FPB OO 

45 | PC (FPB) 

46 | PSI(WIRELESS) 
| ASI (WIRELESS) 


THC (WIRELESS) 


PC (WIRELESS) 


50 | RSI(KSRP) 267 | 82 | 
51 | ARSI(KSRP) 1176 102 
52 | RHC (KSRP) 3757 131 
RPC (KSRP) | 5467 2421 
PSI (KSISF) ಈ 103 122 
55s | ASI(KSISF) _| 16 3 
HC (KSISP) oo 403 62 
PC (KSISF) 1625 119 
FOLLOWER JAMEDAR (KSRP) 290 19 
59 | FOLLOWER JAMEDAR (KSISF) i 0 5 
60 | FOLLOWER JAMEDAR TRAINING UNIT | 0 5 
FOLLOWER (KSRP) 327| 682 
FOLLOWER (KSISF) | 0 155 
FOLLOWER TRAINING UNIT | 285 97 
64 FOLLOWER K.A.R.P. Mysore 12 
65 {| FOLLOWER CSP, UDUPI 16 
66 | FOLLOWER ANF, KARKALA 
67 | FOLLOWER COP BELGAUM CITY 


TOTAL SL. ; 14967 | 
§ oo MINISTRIAL STAFF ನ್‌ | 
SL NO | Rank | WE \ctual Stren 
1 CAO 


ನ 

3 |AAO 

4 | SECTION SUPERINTENDENT 
5S |FDA § j 794 30 
6 


SDA 


Sr.STENO ipo 
STENO 155] 89] 
Sr. TYPIST SS SRE L, 8 
TYPIST _ Hg 901 40 
DALAYATH MES ETT 
SWEEPER 4 MER NEE 15 

TOTAL 2769 346 

TECHNICAL STAFF | 


Sl. No. POST 
| TECHNICAL STAFF/OTHER 
1 GRAND TOTAL 


